7 
« 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ರಾಜ್ಯದಲ್ಲಿ ಎಷ್ಟು ಗೋಮಾಳ 
ಜಮೀನು ಲಭ್ಯವಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಈ ಜಮೀನುಗಳ ಮಂಜೂರಾತಿ 
ಮಾಡಲು ಅನುಸರಿಸುವ 
ಮಾನದಂಡಗಳೇನು; 


ಕರ್ನಾಟಕ ವಿಧಾನ ಪರಿಷತ್ತು 


: 1108 

: ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
£22.12:2021. 

"ಕಂದಾಯ ಸಚಿವರು 


ರಾಜ್ಯದಲ್ಲಿ ಒಟ್ಟು 1939672-21.09 ಎಕರೆ/ಗುಂಟೆ ಗೋಮಾಳ 


ಜಮೀನಿರುತ್ತದೆ. 


ಜಿಲ್ಲಾವಾರು ವಿವರವನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ, 

ಸರ್ಕಾರಿ ಜಮೀನುಗಳಲ್ಲಿ ಸಾಗುವಳಿ ಮಾಡುತ್ತಿರುವ ಸಾಗುವಳಿದಾರರು ಭೂ 
ಮಂಜೂರಾತಿ ಕೋರಿ ನಮೂನೆ-50, ನಮೂನೆ-53 ಮತ್ತು ನಮೂನೆ-57ರಡಿ 
ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಸದರಿ ಅರ್ಜಿಗಳನ್ನು 
ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲಾದ 
ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗಳಲ್ಲಿ ಮಂಡಿಸಿ ಮಂಜೂರಾತಿ 


ಮಾಡಲು ಕ್ರಮವಹಿಸಲಾಗುತ್ತಿದೆ. ಕರ್ನಾಟಕ ಭೂ ಕಂದಾಯ ನಿಯಮಗಳು 
1966 ನಿಯಮ 108 ಎಫ್‌ ರನ್ವಯ ಮಂಜೂರಾತಿ ಮಾಡಲು ಅರ್ಜಿದಾರರು ಈ 
ಕೆಳಕಂಡ ಮಾನದಂಡಗಳನ್ನು ಹೊಂದಿರಬೇಕು, 


1. ಅರ್ಜಿದಾರನ ವಯಸ್ಸು ಕನಿಷ್ಟ 18 ವರ್ಷಗಳಾಗಿರಬೇಕು. 

2. ಅರ್ಜಿದಾರರು ಭೂ ರಹಿತರಾಗಿದ್ದು, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 3 ವರ್ಷಗಳ 
ಮುಂಚಿತವಾಗಿ ಮಂಜೂರಾತಿ ಕೋರಿದ ಜಮೀನನ್ನು ನಿರಂತರ ಸಾಗುವಳಿ 
ಮಾಡುತ್ತಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳ 
ಸಂಧರ್ಭದಲ್ಲಿ .ಅಂಥ ಅವಧಿಯು ಒಂದು ವರ್ಷಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. 

, ಅವನು ಭೂಮಿಯು ಇರುವ ಅಥವಾ ಪಕ್ಕದಲ್ಲಿರುವ ತಾಲ್ಲೂಕಿನಲ್ಲಿ ತಾಲ್ಲೂಕಿನ 
ಪರಿಮಿತಿಯೊಳಗೆ ಖಾಯಂ ನಿವಾಸಿಯಾಗಿರಬೇಕು. 

ಅರ್ಜಿದಾರರ ಕುಟುಂಬದ ಜಮೀನು ಮತ್ತು ಮಂಜೂರಾತಿ ಕೋರಿರುವ ಜಮೀನು ಸೇರಿ 
ಒಟ್ಟು 4-38 ಎಕರೆ/ಗುಂಟೆ ಮೀರಿರಬಾರದು. 


ಕಂದಾಯ 


ಭೂಮಿಯನ್ನು 


ಇಲಾಖೆಗೆ ಸೇರಿದ 
ಕೆಲವರು ಒತ್ತುವರಿ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಎಷ್ಟು 
ವಿಸ್ತೀರ್ಣ ಒತ್ತುವರಿಯಾಗಿರುತ್ತದೆ; 

ಒತ್ತುವರಿ ತೆರವುಗೊಳಿಸಲು 
ಕೈಗೊಂಡಿರುವ ಕ್ರಮಗಳೇನು? 


(ಸಂಪೂರ್ಣ ಮಾಹಿತಿ ಒದಗಿಸುವುದು) 


5. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಉಪಬಂಧಗಳನ್ವಯ ಅರ್ಜಿದಾರನು 
ಜಮೀನು ಹೊಂದಿರುವುದಕ್ಕೆ ಅರ್ಹನಿರಬೇಕು. 


ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966 ರ ನಿಯಮ 97(1) ರಲ್ಲಿ 
ನಿಗದಿಪಡಿಸಿರುವಂತೆ, ಗೋಮಾಳ ಜಮೀನು ಕೊರತೆ ಇದ್ದಲ್ಲಿಯೂ ಸಹ ನಮೂನೆ- 
50 ಹಾಗೂ ನಮೂನೆ-53 ರಡಿ ಬಾಕಿ ಇರುವಂತಹ ಎಲ್ಲಾ ಅರ್ಜಿಗಳನ್ನು 
ಒಂದುಬಾರಿ ಸಕ್ರಮಾತಿಗಾಗಿ ನಿಯಮಾನುಸಾರ ಪರಿಗಣಿಸಬಹುದಾಗಿದೆ, ಆದರೆ, 
ನಿಯಮ 97(1)ರಡಿ ನಿಯಮಿಸಿದ ಕನಿಷ್ಠ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದರೇ ನಮೂನೆ 
57ರಲ್ಲಿ ಸ್ವೀಕರಿಸಿರುವ ಅರ್ಜಿಗಳನ್ನು ಸಕ್ರಮಗೊಳಿಸಲು ನಿಯಮಾನುಸಾರ 
ಪರಿಗಣಿಸಬಹುದಾಗಿದೆ, ನಿಯಮ 97(1)ರಡಿ ನಿಯಮಿಸಿದ ವಿಸ್ತೀರ್ಣಕ್ಕಿಂತ 
ಗೋಮಾಳ ಜಮೀನು ಕೊರತೆ ಇದ್ದಲ್ಲಿ ನಮೂನೆ 57 ರಲ್ಲಿ ಸ್ವೀಕರಿಸಿರುವ 
ಅರ್ಜಿಗಳನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ. 


ಮುಂದುವರೆದು, ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ 
ನಿಯಮಗಳು, 1966ರ ನಿಯಮ 97(1)ರಡಿಯಲ್ಲಿ ಜಾನುವಾರುಗಳಿಗೆ 
ಅನುಗುಣವಾಗಿ ಮೀಸಲಿರಿಸಿದ ನಂತರ ಉಳಿಯುವ ಗೋಮಾಳ ಜಮೀನನು 
ನಿಯಮ 97(4)ರಡಿ ಗೋಮಾಳ 
ಉದ್ದೇಶಗಳಿಗೆ ಕಾಯ್ದಿರಿಸಬಹುದು., 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ, ರಾಜ್ಯದಲ್ಲಿ 
ಎಕರೆ!ಗುಂಟೆ ಸರ್ಕಾರಿ ಜಮೀನು ಒತ್ತುವರಿಯಾಗಿರುತ್ತದೆ. 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ, 


೩ 


ಶೀರ್ಷಿಕೆಯಿಂದ ತಗ್ಗಿಸಿ ಸರ್ಕಾರದ 


ಒಟ್ಟು 14,27,195 


ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಲು ರಾಜ್ಯದ ಎಲ್ಲಾ 
ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯ ಪಡೆಗಳನು 
ರಚಿಸಲಾಗಿದೆ. 


A 


ಅದರಂತೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕಾಲಬದ್ಧ ಕ್ರಿಯಾ 


ಯೋಜನೆ ಸಿದ್ಧಪಡಿಸಿಕೊಂಡಿದ್ದು, ಒತ್ತುವರಿ: ಆಗಿರುವ ಸರ್ಕಾರಿ ಜಮೀನುಗಳನ್ನು 
ತೆರವುಗೊಳಿಸಲು ಕ್ರಮವಹಿಸುತ್ತಿದ್ದಾರೆ. 


ಕಾನೂನು/ಶಿಸ್ತು ಕ್ರಮಗಳನ್ನು ಜರುಗಿಸಲು ಸೂಚನೆ ನೀಡಲಾಗಿದೆ. 


ರಾಜ್ಯದಲ್ಲಿರುವ ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವುಗೊಳಿಸಲು ಹಾಗೂ 
ಸಂರಕ್ಷಿಸಲು ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 15 ಎಲ್‌ಜಿಪಿ 2020; ದಿನಾಂಕ: 
29.01.2020 ರ ಆದೇಶದ ಮೂಲಕ ಏಳು ಸದಸ್ಯರುಗಳನ್ನೊಳಗೊಂಡಂತೆ 
“ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ”ಯನ್ನು ರಚಿಸಲಾಗಿದೆ, ಸದರಿ ಸಮಿತಿಯು 
ಜಿಲ್ಲೆಗಳ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಪ್ರತಿ ವಾರವೂ ಪರಿಶೀಲನಾ 
ಸಭೆಯನ್ನು ನಡೆಸುತ್ತಿದ್ದು, ಭೂ ಕಬಳಿಕೆ ತಡೆಯುವ ನಿಟ್ಟಿನಲ್ಲಿ ಅಗತ್ಯ 
ನಿರ್ದೇಶನಗಳನ್ನು ಸರ್ಕಾರಕ್ಕೆ ಕಾಲಕಾಲಕ್ಕೆ ನೀಡಲಾಗುತ್ತಿದೆ, 


ಸಂಖ್ಯೆ; ಆರ್‌ಡಿ 258 ಎಲ್‌ಜಿಕ್ಕ್ಯೂ 2021 (%) - 
FN 
u y ph ಫ್‌ 
(ಓರ್‌.ಅಶೋಕ) 


ಕಂದಾಯ ಸಚಿವರು 


ಜ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1108 
ಇ [) 
ಅನುಬಂಧ-1 
ರಾಜ್ಯದಲ್ಲಿ ಲಭ್ಯವಿರುವ ಗೋಮಾಳ ಜಮೀನಿನ ವಿವರ 
ಕ್ರಸಂ. ಜೆಲ್ಲ 


ಲಭ್ಯವಿರುವ ಒಟ್ಟು ಗೋಮಾಳ ಜಮೀನಿನ 
ವಿಸ್ತೀರ್ಣ (ಎಕರೆ/ಗುಂಟೆ) 


se MS 
a 
ಬಾಗಲಕೋಟಿ 6903-04.00 
dhl 
ನ 
Ee | 
ಸ, 
ಲ 
168761-18.00 
ವಷ 
fi Si Rl 
ಕಾನಾ 


ಧಾರವಾಡ 6195-29.00 
ದಗ 1704-29.00 


ಘಾ 
ಘಾ 
ವಾಗ 
?ಔಿಗು 150-55.00 
| 
| 
| 
ಹಾ 


ಸತ್ತರನ್ನಡಾರವಾರ) 1984-33. 


ುಡುಪಿ 3823-52.05 


_ 
ಟು 


e 


17 


o ಗಿ y ¢) @ 
' 
9) 


22 


ಠಾಮನಗರ 


ಎದೆ a 


cs : 


ನ್‌ನಜಯಪಕ 15945-2400 
ಯಾದಗಿರಿ 29732-15,00 


ನನಹನಗರ 7435-00.00 
ಒಟ್ಟು 1939672-21.09 


‘w 


0 


| 


KARNATAKA PUBLIC LANDS CORPORATION LIMITED, BENGALURU (ಸುಬ -2- 


g G-8C 
DETAILS OF ENCROACHMENT REMOVAL ON GOVERNMENT LAND REVENUE) extent in acres} as on 30-11-2021 
Name of the District | Extent of | Government | Encroachment Involved under Clear | Encroachment removed | Total | Balance tobe| 
Governme | land under | 50-53, | Court | Public | Total | Balanceto Wiss 1-1-20 14 to | _ evicted (7-10) | 
nt Land [encroachment] 94C Cases | Purpose’ be removed 3 Ra 13 Removed |: as on 
| § | _ | | cake 44530 ; 30-11-2021 
SK ie NE CRE SRR ST ETRE NE i OE ER il NE EN: 
1 [Bagaitote [nA 7 | 205 | 180] 23 METS NE NN NN 
2 [Bengaluru Rural | 108295 | 36299 123411] 200 | 0} | 3176 | 79 
[3 [Bengaluru Urban ~ | 122918 | 38894 | 12179] 2139 7881 | 0448 | 
4 [Beigavi | I30A1S | 10339 | 4675 | 362] 170 | 5207 
s—|seay [257521 | sos Jas] 0 |795] 5693 
7 |Chamarajanasar {144608 | 11355 [255 3 |0| 
|_10 [Chitradurga | 495826 80849] 2400 | 0 [181089] 2535 | 3552 
Toons 560 eso Ton ss To Ten uno ma iso Bs 
12 pavanagere {ele 1370 |6| a | 0 |6| 64s 2433 | 2487 [4900] 4s | 
13 {Dbarvaa |S Ssh [2101 66534 | 3207 2074 | 31 | 40 |i] 83 | 
14 [Gadag | 94747 | 6852 15500 0] 5 


| 15 Hasan | a7 | 31566 | 54 |] 2780 | 332 
16 [Haveri | 111169 | $3284 [20624 17 | 0 | 20641 2282 62411 
89095 30066 Janel 39 | 0 |205| 9891 | 468 | 73904 | 7862 


3 amma Tso 3806 — T3456) 168 No T3537 To 
sims Deas a6 Tio #65 15005 Tiss 00 iso 37 on ass 
eam Tas eT nse oT ssa Tan 2 
roma Thee Tow Tos Tie eon BTUs sso 
os sts0a —Ta00oe 26 oT aoe sss Oe es Tus 3 
[se To ois se 6 Umi Tos 

EN TN ETN STN TSN SN 


. 1020978 406217 101567 168540 270108 136109 


